ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 8 
ಮಾನ್ಯ ಸದಸ್ಯರ ಹೆಸರು :ಡಾ॥ 
ಉತ್ತರಿಸುವ ದಿನಾಂಕ : 2 
ಉತ್ತರಿಸುವ ಸಚಿವರು 


91 


ಚಂದ್ರಶೇಖರ ಬಿ.ಪಾಟೀಲ್‌ (ಪದವೀಧರರ ಕ್ಷೇತ್ರ 


8.09.2020 
ಪ್ರಾಥಮಿಕ & ಪೌಢಶಿಕ್ಷಣ ಹಾಗೂ ಸಕಾಲ ಸಚಿವರು 


ಪತ್ತೆ 


ಉತ್ತರ 


ಸರ್ಕಾರಿ ಶಾಲಾ 
ನೀಡುವ ಜ್ಯೋತಿ ಸಂಜೀವಿನಿ 
ಆರೋಗ್ಯ ಸೌಲಭ್ಯವನ್ನು 
ಅನುದಾನಿತ ಶಾಲಾ ಸಿಬ್ಬಂದಿಗೆ 
ಒದಗಿಸುವ ಬಗ್ಗೆ ಸರ್ಕಾರದ ಸ್ಪಷ್ಟ 
ನಿಲುವೇನು? 


ಸಿಬ್ಬಂದಿಗೆ 


ಅನುದಾನಿತ ಶಾಲಾ 
ಕಾಲೇಜುಗಳ ನೌಕರರು ಕರ್ನಾಟಕ 
ಶಿಕ್ಷಣ ಅಧಿನಿಯಮ, 1983 ಮತ್ತು 
ಅದರಡಿ ರಚಿಸಲ್ಪಟ್ಟ ಕರ್ನಾಟಕ ಶಿಕ್ಷಣ 
ಸಂಸ್ಥೆಗಳ (Classification, Regulation 


and Prescrition of Curricula) 
ವಿಯಮಗಳು, 195ರ ವ್ಯಾಪ್ತಿಗೆ 
ಒಳಪಡುತ್ತಾರೆ. ಇವರನ್ನು ಸರ್ಕಾರಿ 
ನೌಕರರೆಂದು ಪರಿಗಣಿಸಲಾಗುವುದಿಲ್ಲ. 
ಆದುದರಿಂದ ಅವರಿಗೆ ಜ್ಯೋತಿ 
ಸಂಜೀವಿನಿ ಯೋಜನೆ 


ಅನ್ವಯವಾಗುವುದಿಲ್ಲ. 


ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರಿ 
ನೌಕರರ (ವೈದ್ಯಕೀಯ ಹಾಜರಾತಿ) 
ನಿಯಮಗಳು 1963ರ ವ್ಯಾಪ್ತಿಗೆ 
ಒಳಪಡುವುದಿಲ್ಲ, ಆದುದರಿಂದ ಇವರು 
ಜ್ಯೋತಿ ಸಂಜೀವಿನಿ ಸೌಲಭ್ಯಕ್ಕೆ 
ಅರ್ಹರಿರುವುದಿಲ್ಲ ಹಾಗೂ ಕರ್ನಾಟಕ 
ಶಿಕ್ಷಣ ಸಂಸ್ಥೆಗಳು(ಖಾಸಗಿ ಅನುದಾನಿತ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಸಂಸ್ಥೆಗಳ ನೌಕರರ ನೇಮಕಾತಿ ಮತ್ತು 
ಸೇವಾ ಷರತ್ತು ಹಾಗೂ ನಿಬಂಧನೆಗಳು) 
ನಿಯಮಗಳು 1999ರ ಅನುಬಂಧ -i 3) 
ರನ್ವಯ ಮೈದ್ಯಕೀಯ ವೆಚ್ಚ 
ಮರುಪಾವತಿ ಸೌಲಭ್ಯಕ್ಕೂ 
' ಅರ್ಹರಿರುವುದಿಲ್ಲ. _ 


ಸಂ:ಇಪಿ284ಎಸ್‌ ಇ ಎಸ್‌2020 


Uw 


(ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


